ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 449 


2 ಸದಸ್ಯರ ಹೆಸರು : ಶ್ರೀ ಯು. ಬಿ. ವೆಂಕಟೇಶ್‌ 

(ನಾಮ ನಿರ್ದೇಶನ ಹೊಂದಿದವರು) 
3 ಉತ್ತರಿಸುವ ದಿನಾಂಕ : 16-12-2021 
4 ಉತ್ತರಿಸುವವರು : ಮುಖ್ಯಮಂತ್ರಿಗಳು 


ರಾಜಧಾನಿ ಬೆಂಗಳೂರಿನಲ್ಲಿ ಸತತ 
ಎಡಬಿಡದೆ ಸುರಿದ ಮಳೆಗೆ ಕಟ್ಟಡಗಳು 
ಕುಸಿದು ಬೀಳುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಈವರೆಗೆ ಎಷ್ಟು ಕಟ್ಟಡಗಳು ಕುಸಿದು 
ಬಿದ್ದಿರುವುದು ವರದಿಯಾಗಿದೆ; ಮತ್ತು 
ಎಷ್ಟು ಕಟ್ಟಡಗಳು ಕುಸಿದು ಬೀಳುವ 
ಅಪಾಯದ ಅಂಚಿನಲ್ಲಿದೆ; ಈ 
ಸಂಬಂಧ ಸಮೀಕ್ಷೆ 
ಕೈಗೊಳ್ಳಲಾಗಿದೆಯೇ; 


ಈವರೆಗೆ ಒಟ್ಟು 18 ಕಟ್ಟಡಗಳು ಕುಸಿದು ಬಿದ್ದಿರುವುದು 
ವರದಿಯಾಗಿರುತ್ತದೆ. ಕುಸಿದು ಬೀಳುವ ಅಪಾಯದ 
ಅಂಚಿನಲ್ಲಿರುವ ಕಟ್ಟಡಗಳ ಸಮೀಕ್ಷೆ ಕಾರ್ಯವನ್ನು 
ಕೈಗೊಳ್ಳಲಾಗಿದ್ದು, ಒಟ್ಟು 428 ಕಟ್ಟಡಗಳು ಕುಸಿದು 
ಬೀಳುವ ಅಪಾಯದ ಅಂಚಿನಲ್ಲಿರುವುದು ಸಮೀಕ್ಷೆಯಿಂದ 
ಕಂಡುಬಂದಿರುತ್ತದೆ. 
ಅಪಾಯದ ಅಂಚಿನಲ್ಲಿರುವ ಕಟ್ಟಡಗಳನ್ನು 
ತೆರವುಗೊಳಿಸುವ ಸಂಬಂಧ ಬಿಬಿಎಂಪಿ ಕಾಯ್ದೆ 2020 
ರನ್ವಯ ಕಮವಹಿಸಲಾಗುತ್ತಿರುತ್ತದೆ. ಮಳೆಯಿಂದಾಗಿ 
ಹಾನಿಗೊಳಗಾದ ಮನೆಗಳ ಪುನರ್‌ ನಿರ್ಮಾಣ / ದುರಸ್ಥಿ 
ಕಾರ್ಯವನ್ನು ಕೈಗೊಳ್ಳುವುದರ ಕುರಿತು ಪರಿಹಾರ 
ನೀಡುವುದರ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ: ಕಂಇ 
355 ಟೆಎನ್‌ಆರ್‌ 2021, ದಿನಾಂಕ: 13-08-2021 ರಂತೆ 
ಕ್ರಮ ಕೈಗೊಳ್ಳಲಾಗುತ್ತಿರುತ್ತದೆ. 


ಅಪಾಯದ ಅಂಚಿನಲ್ಲಿರುವ 
ಕಟ್ಟಡಗಳನ್ನು ತೆರವುಗೊಳಿಸಿ 
ನೆಲಸಮಗೊಳಿಸಲು ಹಾಗೂ ಸೂಕ್ತ 
ಪರಿಹಾರ ಒದಗಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


ಸಂಖ್ಯೆ: ನಅಇ 387 ಎಂಎನ್‌ಯು 2021 _ 
(ಬಸವರಾಜ ಬೊಮ್ಯಾಯಿ) 
ಮುಖ್ಯಮಂತ್ರಿ 


